ಕರ್ನಾಟಕ ವಿಧಾನ ಪರಿಷತು 
EE 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1269 

ಸದಸ್ಯರ ಹೆಸರು : ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸುವ ದಿನಾಂಕ ; 24-12-202]. 

ಉತ್ತರಿಸುವವರು : ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


ರಾಜ್ಯದಲ್ಲಿರುವ ಗ್ರಾಮ ಪಂಚಾಯತ 
ಮತ್ತು ಪಟ್ಟಣ ಪಂಚಾಯತ್‌ಗಳ 
ವ್ಯಾಪ್ತಿಯಲ್ಲಿ ಬರುವ ಅನಧಿಕೃತ 
ನಿವೇಶನ, ಬಡಾವಣೆ ಮತ್ತು 
ಕಟ್ಟಡಗಳನ್ನು ದಂಡವಿಧಿಸುವ ಮೂಲಕ 
ಸಕ್ರಮಗೊಳಿಸಲು ಅಕ್ರಮ-ಸಕ್ರಮ 
ಯೋಜನೆಯನ್ನು ತಯಾರಿಸಿ, 
ಜಾರಿಗೊಳಿಸಲು ಸಚಿವರ ಸಂಪುಟದ 


ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಇ-ಖಾತಾ 
(ನಮೂನೆ-3) ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇ- 
ಸ್ಪತ್ತು ತಂತ್ರಾಂಶದ ಮೂಲಕ ನಮೂನೆ-9, 11ಎ ಮತ್ತು 1ಬಿ 
ನೀಡುವ ಕುರಿತು ಸಮಸ್ಯೆ ಳನ್ನು ಪರಿಹರಿಸಲು ಸಚಿವ ಸಂಪುಟ 


ಉಪ ಸಮಿತಿಯನ್ನು ರಚಿಸಲಾಗಿರುತದೆ. 


ಉಪ-ಸಮಿತಿ ಶಿಫಾರಸು 

| Fe ಣಾ ನಿಜ A 
ಮಾಡಿರುವುದು ನಿಜವೇ; ಹಾಗಿದ್ದಲ್ಲಿ, | ಸ್ಥಳೀಯ ಯೋಜನಾ ಪ್ರದೇಶ ಘೋಷಣೆಯಾಗಿ 
ಈ ಯೋಜನೆ ರೂಪ-ರೇಷೆಗಳು ! ಮಹಾಯೋಜನೆ ಅನುಮೋದನೆಯಾಗಿರುವ ಪ್ರದೇಶಗಲ್ಲಿ 
ಒಳಗೊಂಡಂತೆ ಸಂಪೂರ್ಣ ಮಾಹಿತಿ ದಿ:19.10.2013ರ ಮುಂಚಿತವಾಗಿ ಬಂದಿರುವ ಖಲ್ಲಾ ತರಹದ | 
ನೀಡುವುದು) ಅನಧಿಕೃತ ಅಭಿವೃದ್ಧಿ ಳನ್ನು ಸಕ್ರಮಗೊಳಿಸಲು ಸರ್ಕಾರವು 


೪ 8 
ಅಧಿಸೂಚನೆ ಸಂಖ್ಯೆ : ನಅಇ 556 ಮೈಅಪ್ರಾ 20130) 


O:28.05.2014 ರಲ್ಲಿ Karnataka Town and Country 
Planning (Regularisation of unauthorised 
Development or Constructions) Rules, 2014 
ನ್ನು ಜಾರಿಗೆ ತಂದಿರುತ್ತದೆ. ಸದರಿ ನಿಯಮಕ್ಕೆ ಮಾನ್ಯ 
ಸವೋಚ್ಚ ನ್ಯಾಯಾಲಯವು SLA(c) No(s).957/2017 | 
ರಲ್ಲಿ ದಿ:13.07.2017 ರಂದು ಮಧ್ಯಂತರ ತಡೆಯಾಚ್ಞೆಯನ್ನು 
ಮುಂದಿನ ತೀರ್ಪಿನವರೆಗೂ ಮುಂದುವರೆಸುವಂತೆ ಆದೇಶ 


ನೀಡಿರುತ್ತದೆ. 


ಈ ಅಕ್ರಮ-ಸಕ್ರಮ ಯೋಜನೆ ಅಡಿ 
ಸಕ್ರಮಗೊಳ್ಳುವ ಆಸ್ತಿಗಳನ್ನು 
ಪಂಚಾಯತ್‌ ರಾಜ್‌ ಇಲಾಖೆ 
ಅಳವಡಿಸಿರುವ ಇ-ಸ್ಪತ್ತು ತಂತ್ರಾಂಶದ 
ಅಡಿ ತಂದು ಸಂಬಂಧಿಸಿದ ಗ್ರಾಮ 
ಪಂಚಾಯತ್‌ಗಳಿಂದ ಫಾರಂ-9 
ಮತ್ತು 1ಗಳನ್ನು ವಿತರಿಸಬೇಕಾಗಿದ್ದು, 
ರಚಿಸಿರುವ ಲೇಔಟ್‌ ಅಥವಾ 
ನಿವೇಶನಗಳೀಗೆ ಕೇವಲ ಅನ್ಯ ಸಕ್ರಣ 
ಮಾತ್ರ ಪಡೆದಿದು, ಸ್ಥಳೀಯ 
[@)] 
ಯೋಜನಾ ಪ್ರಾಧಿಕಾರಿಗಳಿಂದ 
ಅನುಮೋದನೆ ಪಡೆಯದಿರುವ 
ಹಲವಾರು ಪ್ರಕರಣಗಳು ಇರುವುದು 
ರಾಜ್ಯ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಈ ಬಗ್ಗೆ ರಾಜ್ಯ 
ಸರ್ಕಾರ ಸಮೀಕ್ಷೆ ಅಥವಾ ಗ್ರಾಮ 
ಪಂಚಾಯತ್‌ಗಳಿಂದ ಮಾಹಿತಿಯನ್ನು 
ಕಲೆ ಹಾಕಿದ್ದಿಯೇ; ಮತ್ತು ಇದರಿಂದ 
ಗ್ರಾಮ ಪಂಚಾಯತ್‌ಗಳಿಗೆ ಬರುವ 
ಆದಾಯ ಎಷ್ಟು (ಸಂಪೂರ್ಣ 
ಮಾಹಿತಿ ನೀಡುವುದು) 


